ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು 


ಉತ್ತರಿಸುವ ದಿನಾಂಕ 


630(642) 

ಶ್ರೀ ಹೆಚ್‌ ಎಂ.ರಮೇಶಗೌಡ (ವಿಧಾನಸಭೆಯಿಂದ 
ಚುನಾಯಿತರಾದವರು) 

05-03-2021 


ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು 


ಉತ್ತರಿಸುವವರು 
. ಪಂಚಾಯತ್‌ ರಾಜ್‌ ಸಚಿವರು. 
EE ಪ್ರಶ್ನೆ & _ ಉತ್ತರ 
(ಅ) | 'ಮಿಷನ್‌ ಅಂತ್ರೋದಯ' ಮತ್ತು “ಜನರ ಯೋಜನೆ | ಮಿಶನ್‌ ಅಂತ್ಯೋದಯ ಮತ್ತು ಜನರ ಯೋಜನೆ ಜನರ 
ಜನರ ಅಭಿವೃದ್ಧಿ” ಹಾಗೂ 2020-2021ರ “ನಮ್ಮ ಅಭಿಷಪೃದ್ಧಿ ತರಬೇತಿ ಕಾರ್ಯಕ್ರಮಗಳಿಗಾಗಿ 2020-21 ರಲ್ಲಿ 
i. CN) ೨. ಮಕೆ: ಮೀಸಲಿಟ್ಟ. ” 
ಗ್ರಾಮ ನಮ್ಮ ಯೋಜನೆ” ಕಾರ್ಯಕ್ರಮಕ್ಕೆ ಮೀಸಲಿಟ್ಟ | ರ್ರ ಸರ್ಕಾರದ ಪಂಚಾಯತ್‌ ರಾಜ್‌ ಮಂತ್ರಾಲಯವು 
ಹಣವೆಷ್ಟು; (ಮಾಹಿತಿ ನೀಡುವುದು) 
\ ಒಟ್ಟು 257149 ಶಿಭಿರಾರ್ಥಿಗಳಿಗೆ' ರೂ. 798 
ಕೋಟಿಗಳನ್ನು ಮೀಸಲಿಟ್ಟಿರುತ್ತದೆ. 
——+ N 
ಆ) |ಈ ಸಂಬಂಧ ನೋಡೆಲ್‌ ಅಧಿಕಾರಿಗಳು ಮತ್ತು - 
(ಅ) | ಈ ಳ್‌ Ks ಈ ಸಂಬಂಧ ರೂ. 3.55 ಕೋಟಿಗಳನ್ನು ವಿವಿಧ ಹಂತದ 
ಮೇಲ್ವಿಚಾರಣಾ ಅಧಿಕಾರಿಗಳ ತರಬೇತಿ ’ 
: ಧ ರಬೇತಿಗಿಗೆ ವೆಚ್ಚ ಮಾಡಲಾಗಿರುತ್ತದೆ. ಇದರಲ್ಲಿ 
ಪೂರ್ಣವಾಗಿದೆಯೇ; ಪೂರ್ಣಗೊಂಡಿದ್ದಲ್ಲಿ ಇದಕೆ . 
ಪೂರ್ಣಬ ; ಈ ಎರ * | ಪಂಚಾಯತ್‌ ರಾಜ್‌ ಸಂಸ್ಥೆಗಳ ಜಿಲ್ಲಾ, ತಾಲ್ಲೂಕು ಮತ್ತು 
ವೆಚ್ಚವಾದ ಹಣವೆಷ್ಟು; (ಸಂಪೂರ್ಣ ವಿವರ 


ನೀಡುವುದು) 


ಗ್ರಾಮ ಪಂಚಾಯಿತಿಗಳ ನೋಡಲ್‌ ಅಧಿಕಾರಿಗಳು 
ಮೇಲ್ವಿಚಾರಣಾಧಿಕಾರಿಗಳು ಸೇರಿದಂತೆ ಒಟ್ಟು 1,14,024 


ಸಿಬ್ಬಂದಿಗಳಿಗೆ ತರಬೇತಿ ನೀಡಲಾಗಿರುತ್ತದೆ. 


ಪ್ರಸಕ್ತ ಸಾಲಿನಲ್ಲಿ ರಾಜ್ಯದ ವಿವಿಧ ಗ್ರಾಮಾಭಿವೃದಿ 
ಲುಗಿದ್ರಿ ಲ ಲ್‌ 


ಯೋಜನೆಗಳಿಗೆ ಮೀಸಲಿಟ್ಟ ಹಾಗೂ 


ಖರ್ಚಾದ 


ಹಣವೆಷ್ಟು; ಎಷ್ಟು ಪ್ರಗತಿ ಸಾಧಿಸಲಾಗಿದೆ; (ಸಂಪೂರ್ಣ 


ಮಾಹಿತಿ ನೀಡುವುದು) 


ಪ್ರಸಕ್ತ ಸಾಲಿನಲ್ಲಿ ರಾಜ್ಯದ ವಿವಿಧ ಗ್ರಾಮಾಭಿವೃದ್ಧಿ, 


ಯೋಜನೆಗಳಿಗೆ ರೂ.717778 ಲಕ್ಷಗಳನ್ನು 
ಮೀಸಲಿಡಲಾಗಿದ್ದು, ರೂ.859344 "ಲಕ್ಷಗಳು 
ಖರ್ಟಾಗಿರುತ್ತದೆ. 


(ಈ) 


ಪ್ರಸಕ್ತ ಸಾಲಿನಲ್ಲಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ 


ಯೋಜನೆಯಡಿ ರಾಜ್ಯದ .ಎಷ್ಟು ಗ್ರಾಮಗಳು ನಿಗಧಿತ 
£) ಬ ಲು 


ಗುರಿ ಪೂರೈಸಿವೆ; ಉದ್ಯೋಗ ಖಾತ್ರಿ ಯೋಜನೆಯಡಿ 


TT P F ; 
ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯು ಬೇಡಿಕೆ 


ಆಧಾರಿತ ಯೋಜನೆ ಆಗಿರುತ್ತದೆ. ಪ್ರಸಕ್ತ ಸಾಲಿನಲ್ಲ 
ಮಹಾತ್ಮ ಗಾಂಧಿ: ಉದ್ಯೋಗ ಖಾತ್ರಿ ಯೋಜನೆಯಡಿ 6013 
ಗ್ರಾಮ ಪಂಚಾಯಿತಿಗಳಲ್ಲಿ ಶೇ.94.67ರಷ್ಟು ಪ್ರಗತಿ 


ಸಾಧಿಸಲಾಗಿದೆ. ಸದರಿ ಯೋಜನೆಯಡಿ ರೂ,381315 ಲಕ್ಷ 


ಮೊತ್ತದ ಕಾಮಗಾರಿಗಳು ಪೂರ್ಣಗೊಂಡಿವೆ. 


2 


ಕೊಲಿ ಕಾರ್ಮಿಕರಿಗೆ ಉದ್ಯೋಗ ಖಾತ್ರಿ 
ನೀಡಬೇಕೆನ್ನುಷಪ ಆದೇಶದ 
ರ್ಮೀಕರಿಗೆ ಕೆಲಸ | ಮಾನವ ದಿನಗಳನ್ನು ಸಜಿ ಜಿಸಲಾಗಿದೆ. 


ಜನೆಯಡಿ ಒಟ್ಟು 133478986 


(ಉ) | ಪಲಸೆ 
ಉದ್ಯೋಗ ಖಾತ್ರಿ ಯೋಜ ನೆಯ 


ಯೋಜನೆಯಡಿ. ಕೆಲಸ 
ಅನ್ವಯ ಎಷ್ಟು ವಲಸಿಗ ಕೂಲಿ ಕಾ \ 


ನೀಡಲಾಗಿದೆ? (ಸಂಪೂರ್ಣ ಮಾಹಿತಿ ನೀಡುವುದು) 


ಸಂಖ್ಯೆ:ಗ್ರಾಅಪಂರಾ 107 ಜಿಪಸ 2021 


ಪಂಚಾಯತ್‌ ರಾಜ್‌ ಸಚಿವರು. - 


